doy! ಚ 


ANNASEEHA ISLAMIC MOVEMENT 


SURATKAL, MANGALORE - 575014 










ತವಕ್ಕುಲ್‌ 2 
5 


ಳೆ ತವಕ್ಕುಲ್‌: ಭಾಷಿಕ ಅರ್ಥದಲ್ಲಿ 


ಭಾಷಿಕ ಅರ್ಥದಲ್ಲಿ "ತವಕ್ಕುಲ್‌' ಎಂದರೆ ಅವಲಂಬಿಸು- 
ವುದು ಮತ್ತು ವಹಿಸಿಕೊಡುವುದು. ಇದು ಹೃದಯದ 
ಕೆಲಸವಾಗಿದೆ. ಹೀಗೆ ಹೇಳಲಾಗುತ್ತದೆ: “ಅವನು 
ಕಾರ್ಯವನ್ನು ತವಕ್ಕುಲ್‌ ಮಾಡಿದನು.” ಅಂದರೆ 
ಅವನು ಕಾರ್ಯದ ಹೊಣೆಯನ್ನು ವಹಿಸಿಕೊಂಡನು 
ಎಂದರ್ಥ “ಅವನು ವಿಷಯವನ್ನು ಇನ್ನೊಬ್ಬನಿಗೆ ತವ- 
ಕ್ಕುಲ್‌ ಮಾಡಿದನು.” ಎಂದರೆ ಅವನು ಆ ವಿಷಯದಲ್ಲಿ 
ಇನ್ನೊಬ್ಬನನ್ನು ಅವಲಂಬಿಸಿದನು ಎಂದರ್ಥ. 


ಳೇ ಅಲ್ಲಾಹನ ಮೇಲೆ ಮಾತ್ರ 

ತವಕ್ಕುಲ್‌ ಮಾಡುವುದು 

ಅಲ್ಲಾಹನ ಮೇಲೆ ಮಾತ್ರ ತವಕ್ಕುಲ್‌ ಮಾಡುವುದು 
ಒಂದು ಶ್ರೇಷ್ಠ ಆರಾಧನೆಯಾಗಿದೆ. ಅಲ್ಲಾಹು ಹೇಳುತ್ತಾ- 
ನೆ: “ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನ ಮೇಲೆ 
ಮಾತ್ರ ತವಕ್ಕುಲ್‌ ಮಾಡಿರಿ.” (ಕುರ್‌ಆನ್‌ 5:23) 





೪7 ಅಲ್ಲಾಹು ಅಲ್ಲದವರ ಮೇಲೆ 
ತವಕ್ಕುಲ್‌ ಮಾಡುವುದು 


ಅಲ್ಲಾಹು ಅಲ್ಲದವರ ಮೇಲೆ ತವಕ್ಕುಲ್‌ ಮಾಡುವುದನ್ನು 
ಮೂರು ವಿಧಗಳಾಗಿ ವಿಂಗಡಿಸಬಹುದು: 


ಮೊದಲನೆಯದು: ಅಲ್ಲಾಹನಿಗೆ ಮಾತ್ರ ಸಾಮರ್ಥ್ಯ- 
ವಿರುವ ವಿಷಯಗಳನ್ನು ಅಲ್ಲಾಹು ಅಲ್ಲದವರಿಗೆ 
ವಹಿಸಿಕೊಟ್ಟು ಅವರ ಮೇಲೆ ಅವಲಂಬಿತರಾಗುವುದು. 
ಉದಾಹರಣೆಗೆ, ವಿಘ್ನ ನಿವಾರಣೆ, ಸಹಾಯ, ರಕ್ಷಣೆ, 
ಆಹಾರ, ಅಭಯ ಮುಂತಾದ ಕಾರ್ಯಗಳನ್ನು ಅಲ್ಲಾ- 
ಹನಿಗೆ ವಹಿಸಿಕೊಟ್ಟು ಅವನ ಮೇಲೆ ಅವಲಂಬಿತವಾಗು- 
ವುದಕ್ಕೆ ಬದಲು ಮರಣಹೊಂದಿದವವರು, ವಿಗ್ರಹಗಳು, 
ಜ್ಯೋತಿಷ್ಯರು, ತಾಗೂತ್‌ಗಳು ಮುಂತಾದವರಿಗೆ 
ವಹಿಸಿಕೊಟ್ಟು, ನನ್ನ ಕಾರ್ಯವನ್ನು ನೀವೇ ನೋಡಿಕೊಳ್ಳಿ 
ಎಂದು ಅವರ ಮೇಲೆ ಅವಲಂಬಿತವಾಗುವುದು. ಇದು 
ದೊಡ್ಡ ಶಿರ್ಕ್‌ ಆಗಿದೆ. 






ತವಕ್ಕುಲ್‌ 4 


ಗು 


ಎರಡನೆಯದು: ಕಾರ್ಯಕಾರಣ ಸಂಬಂಧವಿರುವ ವಿಷ- 
ಯಗಳನ್ನು ಅಂದರೆ ಮನುಷ್ಯರ ಸಾಮರ್ಥ್ಯದಲ್ಲಿ ಒಳಪಟ್ಟ 
ಕಾರ್ಯಗಳನ್ನು ಅಲ್ಲಾಹು ಅಲ್ಲದವರಿಗೆ ವಹಿಸಿಕೊಟ್ಟು 
ಅವರ ಮೇಲೆ ಅವಲಂಬಿತರಾಗುವುದು. ಉದಾಹರಣೆ- 
ಗೆ, ಸುಲ್ತಾನ, ಆಡಳಿತಗಾರ ಮುಂತಾದ ಜೀವಂತವಿ- 
ರುವ, ಬೇಡಿಕೆಯನ್ನು ಈಡೇರಿಸಲು ಮತ್ತು ಹಾನಿಯನ್ನು 
ತಡೆಗಟ್ಟಿಲು ಅಲ್ಲಾಹು ಸಾಮರ್ಥ್ಯ ನೀಡಿರುವ ಜನರಿಗೆ 
ವಹಿಸಿಕೊಟ್ಟು ಅವರ ಮೇಲೆ ಅವಲಂಬಿತವಾಗುವುದು. 
ಇದು ಕಿರಿಯ ಶಿರ್ಕ್‌ ಆಗಿದೆ. ಕಾರಣ ಇದು ಜನರ ಮೇಲೆ 
ಮಾಡುವ ತವಕ್ಕುಲ್‌ ಆಗಿದೆ. 


ಮೂರನೆಯದು: ಮಾರಾಟ-ಖರೀದಿ ಮಾಡುವು- 
ದರಲ್ಲಿ ಸಾಮರ್ಥ್ಯವಿರುವ ಜನರಿಗೆ ಆ ಕೆಲಸವನ್ನು 
ವಹಿಸಿಕೊಡುವುದು. ಇದು ಸಮ್ಮತಾರ್ಹವಾಗಿದೆ. 
ಆದರೆ ವಹಿಸಿಕೊಡಲಾದ ಕಾರ್ಯಕ್ಕಾಗಿ ಅವರ ಮೇಲೆ 
ಅವಲಂಬಿತವಾಗಬಾರದು. ಬದಲಾಗಿ ತನಗೆ ಅಥವಾ 






ತವಕ್ಕುಲ್‌--5 


ಟ 
ಕರಿಸಿಕೊಡುವಂತೆ ಪ್ರಾರ್ಥಿಸುತ್ತಾ ಅಲ್ಲಾಹನ ಮೇಲೆ 
ಮಾತ್ರ ಅವಲಂಬಿತವಾಗಬೇಕು. ಏಕೆಂದರೆ ಸಮ್ಮತಾರ್ಹ 
ವಿಷಯಗಳಲ್ಲಿಯೂ ಕೂಡ ಕಾರ್ಯವನ್ನು ಇನ್ನೊಬ್ಬನಿಗೆ 
ವಹಿಸಿಕೊಡುವುದು ಕಾರ್ಯಕಾರಣ ಸಂಬಂಧಗಳಲ್ಲಿ 
ಒಳಪಡುತ್ತದೆ. ಕಾರ್ಯಕಾರಣ ಸಂಬಂಧಗಳ ಮೇಲೆ 
ಅವಲಂಬಿತವಾಗಬಾರದು. ಕಾರಣಗಳನ್ನು ಸೃಷ್ಟಿಸುವ 
ಅಲ್ಲಾಹನ ಮೇಲೆ ಮಾತ್ರ ಅವಲಂಬಿತವಾಗಬೇಕು. 


ಕಾರ್ಯವನ್ನು ವಹಿಸಿಕೊಟ್ಟ ವ್ಯಕ್ತಿಗೆ ಅದನ್ನು ಸುಲಭೀ- 


ಕಷ್ಟವನ್ನು ನಿವಾರಿಸಲು, ಜೀವನೋಪಾಯವನ್ನು 
ಸಾಗಿಸಲು ಮುಂತಾದ ಅಲ್ಲಾಹನಿಗೆ ಮಾತ್ರ ಸಾಮರ್ಥ್ಯ- 
ವಿರುವ ಕಾರ್ಯಗಳಲ್ಲಿ ಅಲ್ಲಾಹನ ಮೇಲೆ ತವಕ್ಕುಲ್‌ 
ಮಾಡುವುದು ಅತಿದೊಡ್ಡ ಇಬಾದತ್‌ ಆಗಿದೆ. ಈ 
ವಿಷಯಗಳಲ್ಲಿ ಅಲ್ಲಾಹು ಅಲ್ಲದವರ ಮೇಲೆ ತವಕ್ಕುಲ್‌ 
ಮಾಡುವುದು ದೊಡ್ಡ ಶಿರ್ಕ್‌ ಆಗಿದೆ. 





ಳ ಅಲ್ಲಾಹನ ಮೇಲೆ ತವಕ್ಕುಲ್‌ 
ಮಾಡದವರಲ್ಲಿ ಕಮಾನ್‌ 

ಮತ್ತು ಇಸ್ಲಾಮ್‌ ಇಲ್ಲ 

ಅಲ್ಲಾಹು ಹೇಳುತ್ತಾನೆ: “ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ 
(ಈಮಾನ್‌ ಇರುವವರಾಗಿದ್ದರೆ) ಅಲ್ಲಾಹನ ಮೇಲೆ 
ಮಾತ್ರ ತವಕ್ಕುಲ್‌ ಮಾಡಿರಿ.” (ಕುರ್‌ಆನ್‌ 5:23) 


ಇನ್ನೊಂದು ವಚನದಲ್ಲಿ ಅಲ್ಲಾಹು ಹೇಳುತ್ತಾನೆ: 
“ಮೂಸಾ ಹೇಳಿದರು: ಓ ನನ್ನ ಜನರೇ! ನಿಮಗೆ 
ಅಲ್ಲಾಹನಲ್ಲಿ ಈಃಮಾನ್‌ ಇದ್ದರೆ (ವಿಶ್ವಾಸವಿದ್ದರೆ) ಅವನ 
ಮೇಲೆ ತವಕ್ಕುಲ್‌ ಮಾಡಿರಿ. ನೀವು ಮುಸಲ್ಮಾನರಾಗಿದ್ದರೆ 
(ಇಸ್ಲಾಮ್‌ ಇರುವವರಾಗಿದ್ದರೆ)” (ಕುರ್‌ಆನ್‌ 10:84) 


ಈ ಮೇಲಿನ ಎರಡು ಆಯತ್‌ಗಳಲ್ಲಿ ತವಕ್ಕುಲ್‌ ಮಾ- 
ಡುವುದನ್ನು ಈಮಾನ್‌ ಮತ್ತು ಇಸ್ಲಾಮ್‌ ಸಿಂಧುವಾಗಲು 
ಷರತ್ತನ್ನಾಗಿ ಮಾಡಲಾಗಿದೆ. ಅಲ್ಲಾಹನ ಮೇಲೆ ತವಕ್ಕುಲ್‌ 






ತವಕ್ಕುಲ್‌--7 


ಸ 


ಮಾಡದವರಲ್ಲಿ ಈಮಾನ್‌ ಮತ್ತು ಇಸ್ಲಾಂ ಇಲ್ಲವೆಂದು 
ಇದರಿಂದ ತಿಳಿಯುತ್ತದೆ. ಅದೇ ರೀತಿ ಅಲ್ಲಾಹನಿಗೆ 
ಮಾತ್ರ ಸಾಮರ್ಥ್ಯವಿರುವ ವಿಷಯದಲ್ಲಿ ಗೋರಿಗಳಲ್ಲಿರು- 
ವವರು, ವಿಗ್ರಹಗಳು ಸೇರಿದಂತೆ ಅಲ್ಲಾಹು ಅಲ್ಲದವರ 
ಮೇಲೆ ತವಕ್ಕುಲ್‌ ಮಾಡುವವರಲ್ಲಿಯೂ ಈಮಾನ್‌ 
ಮತ್ತು ಇಸ್ಲಾಂ ಇಲ್ಲವೆಂದು ಇದರಿಂದ ತಿಳಿಯುತ್ತದೆ. 


ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡುವುದು ನಿಷ್ಠಳಂಕ- 
ವಾಗಿ ಅಲ್ಲಾಹನಿಗೆ ಮಾತ್ರ ಅರ್ಪಿಸಬೇಕಾದ ಕಡ್ಡಾಯ 
ಆರಾಧನೆಯಾಗಿದೆ. ಅದು ಆರಾಧನೆಯ ಸಮಗ್ರ 

ರೂಪವಾಗಿದೆ. ತೌಹೀದಿನ ಉನ್ನತ ಮತ್ತು ಪರಮೋಚ್ಛ 
ಸ್ಥಿತಿಯಾಗಿದೆ. | 


ಶೈಖುಲ್‌ ಇಸ್ಲಾಂ ಇಬ್ನ್‌ ತೈಮಿಯ್ಯರ) ಹೇಳುತ್ತಾರೆ: 
“ಯಾರು ಸೃಷ್ಟಿಗಳ ಮೇಲೆ ನಿರೀಕ್ಷೆಯಿಟ್ಟು ತವಕ್ಕುಲ್‌ 
ಮಾಡುತ್ತಾರೋ ಅವರ ನಿರೀಕ್ಷೆ ಹುಸಿಯಾಗುವುದು 
ಖಚಿತ” 





ತವಕ್ಕುಲ್‌ ಎನ್ನುವುದು “ನಾವು ನಿನ್ನನ್ನು ಮಾತ್ರ 
ಆರಾಧಿಸುತ್ತೇವೆ ಮತ್ತು ನಾವು ನಿನ್ನಲ್ಲಿ ಮಾತ್ರ ಸಹಾಯ 
ಬೇಡುತ್ತೇವೆ” ಎಂಬ ಪ್ರಾರ್ಥನೆಯ ಪರಮೋಚ್ಛ 
ಸ್ಥಿತಿಯಾಗಿದೆ. ಅಲ್ಲಾಹನ ಮೇಲೆ ಪೂರ್ಣರೂಪದಲ್ಲಿ 
ತವಕ್ಕುಲ್‌ ಮಾಡುವ ತನಕ ತೌಹೀದ್‌ ಪೂರ್ಣವಾಗು- 
ವುದಿಲ್ಲ 

ಅಲ್ಲಾಹು ಹೇಳುತ್ತಾನೆ: “ಅವನು ಪೂರ್ವ ಪಶ್ಚಿಮಗಳ 
ರಬ್ಬ್‌ ಅವನ ಹೊರತು ಅನ್ಯ ಸತ್ಯ ಆರಾಧ್ಯರಿಲ್ಲ 
ಅವನನ್ನು ವಕೀಲ್‌ (ತವಕ್ಕುಲ್‌ ಮಾಡಲ್ಲಡುವವನು) 
ಆಗಿ ಸ್ವೀಕರಿಸಿಕೊಳ್ಳಿರಿ.” (ಕುರ್‌ಆನ್‌ 73:9) 


ಕ ತವಕ್ಕುಲ್‌ ಮಾಡುವುದರ ಶ್ರೇಷ್ಠತೆಗಳು 


ತವಕ್ಕುಲ್‌ ಮಾಡಲು ಆಜ್ಞಾಪಿಸುವ ಅನೇಕ 
ಆಯತ್‌ಗಳಿವೆ. ಉದಾಹರಣೆಗೆ, ಅಲ್ಲಾಹು ಹೇಳುತ್ತಾನೆ: 
“ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡುವವರಿಗೆ 





ಅಲ್ಲಾಹು ಸಾಕು. ಅಲ್ಲಾಹು ಅವನ ಕಾರ್ಯವನ್ನು 
ಪೂರ್ಣಗೊಳಿಸುವನು” (ಕುರ್‌ಆನ್‌ 65:3) 


“ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನ ಮೇಲೆ ಮಾತ್ರ 
ತವಕ್ಕುಲ್‌ ಮಾಡಿರಿ.” ಎಂಬ ಆಯತ್ತನ್ನು ವ್ಯಾಖ್ಯಾನಿಸು- 
ತ್ತಾ ಇಮಾಂ ಇಬ್ನುಲ್‌ ಕಯ್ಕಿಂ(ರ) ಹೇಳುತ್ತಾರೆ: “ಅಲ್ಲಾ- 
ಹನ ಮೇಲೆ ತವಕ್ಕುಲ್‌ ಮಾಡುವುದನ್ನು ಅಲ್ಲಾಹು 
ಕಮಾನಿನ (ಸತ್ಯವಿಶ್ಚಾಸದ) ಒಂದು ಷರತ್ತನ್ನಾಗಿ ಮಾಡಿ- 
ದ್ದಾನೆ. (ಅಂದರೆ ಈಮಾನ್‌ ಸಿಂಧುವಾಗಲು ತವಕ್ಕುಲ್‌ 
ಒಂದು ಷರತ್ವಾಗಿದೆ). ಅಲ್ಲಾಹನ ಮೇಲೆ ತವಕ್ಕುಲ್‌ 
ಮಾಡದವರ ಈಮಾನ್‌ ಸಿಂಧುವಲ್ಲವೆಂದು ಇದರಿಂದ 
ತಿಳಿಯುತ್ತದೆ. ಈಮಾನ್‌ ಬಲವಾಗುವಾಗಲೆಲ್ಲ ತವಕ್ಕುಲ್‌ 
ಕೂಡ ಬಲವಾಗುತ್ತದೆ. ಈಮಾನ್‌ ಬಲಹೀನವಾಗುವಾ- 
ಗಲೆಲ್ಲ ತವಕ್ಕುಲ್‌ ಕೂಡ ಬಲಹೀನವಾಗುತ್ತದೆ. ತವಕ್ಕುಲ್‌ 
ಬಲಹೀನವಾಗುವುದು ಈಮಾನಿನ ಬಲಹೀನತೆಯನ್ನು 
ತೋರಿಸುತ್ತದೆ. ಅಲ್ಲಾಹು ಅವನ ಗ್ರಂಥದಲ್ಲಿ ಅನೇಕ 


೬1 ಚ ತ i 


ಕಡೆ ತವಕ್ಕುಲ್‌ ಮತ್ತು ಆರಾಧನೆಯನ್ನು ತವಕ್ಕುಲ್‌ 
ಮತ್ತು ಈಮಾನನ್ನು ತವಕ್ಕುಲ್‌ ಮತ್ತು ಇಸ್ಲಾಮನ್ನು 
ತವಕ್ಕುಲ್‌ ಮತ್ತು ಸನ್ಮಾರ್ಗವನ್ನು ಜೋಡಿಸಿ ಹೇಳಿದ್ದಾನೆ. 
ಇಸ್ಲಾಮಿಗೆ ಸಂಬಂಧಿಸಿದಂತೆ ತವಕ್ಕುಲ್‌ ಎನ್ನುವುದು 
ದೇಹಕ್ಕೆ ತಲೆಯಿರುವಂತೆ. ತಲೆಯು ದೇಹದ ಮೇಲಲ್ಲದೆ 
ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲದಂತೆಯೇ ರಈಮಾನ್‌ ಅದರ 
ಸ್ಥಾನಗಳು ಮತ್ತು ಕರ್ಮಗಳು ತವಕ್ಕುಲ್‌ ಎಂಬ ಅಡಿಪಾ- 
ಯದ ಮೇಲಲ್ಲದೆ ಅಸ್ತಿತ್ವದಲ್ಲಿರುವುದು ಸಾಧ್ಯವಿಲ್ಲ” 


ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡುವುದು 
ಸತ್ಯವಿಶ್ವಾಸಿಗಳ ಪ್ರಮುಖ ಲಕ್ಷಣವೆಂದು ಅಲ್ಲಾಹು 
ಹೇಳುತ್ತಾನೆ. “ಸತ್ಯವಿಶ್ವಾಸಿಗಳು ಎಂದರೆ ಅಲ್ಲಾಹನ 
ಹೆಸರನ್ನು ಹೇಳಿದಾಗ ಹೃದಯಗಳು ನಡುಗುವವರು, 
ಅಲ್ಲಾಹನ ವಚನಗಳನ್ನು ಪಾರಾಯಣ ಮಾಡಲಾದರೆ 
ಈಮಾನ್‌ ಅಧಿಕವಾಗುವವರು ಮತ್ತು ತಮ್ಮ ರಬ್ಬಿನ 
ಮೇಲೆ ತವಕ್ಕುಲ್‌ ಮಾಡುವವರು ಮಾತ್ರವಾಗಿದ್ದಾರೆ.” 


Ni) ಹಂ 3 ೫ 


(ಕುರ್‌ಆನ್‌ 8:2) 


ತವಕ್ಕುಲ್‌ ಮಾಡುವವರು ಎಂದರೆ ಹೃದಯದ 
ಮೂಲಕ ಅಲ್ಲಾಹನ ಮೇಲೆ ಅವಲಂಬಿತರಾಗುವವರು 
ಮತ್ತು ಅಲ್ಲಾಹು ಅಲ್ಲದವರನ್ನು ತೊರೆಯುವವರು. 

ಈ ಆಯತ್ತಿನಲ್ಲಿ ನಿಜವಾದ ಸತ್ಯವಿಶ್ವಾಸಿಗಳ ಮೂರು 
ವಿಶೇಷ ಗುಣಗಳನ್ನು ವಿವರಿಸಲಾಗಿದೆ: ಭಯ, ಈಮಾನ್‌ 
ಅಧಿಕವಾಗುವುದು ಮತ್ತು ಅಲ್ಲಾಹನ ಮೇಲೆ ಮಾತ್ರ 
ತವಕ್ಕುಲ್‌ ಮಾಡುವುದು. 


೪೪ ತವಕ್ಕುಲ್‌ ಮಾಡುವುದು 
ಕಾರ್ಯಕಾರಣ ಸಂಬಂಧಕ್ಕೆ ವಿರುದ್ಧವಲ್ಲ 
ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡುವುದು 
ಕಾರ್ಯಕಾರಣ ಸಂಬಂಧವನ್ನು ಅನುಸರಿಸುವುದಕ್ಕೆ 
ಅಥವಾ ಅದನ್ನು ಸ್ವೀಕರಿಸುವುದಕ್ಕೆ ವಿರುದ್ಧವಾಗುವು- 
ದಿಲ್ಲ. ಏಕೆಂದರೆ ಅಲ್ಲಾಹು ಕಾರ್ಯಕಾರಣಗಳೊಂದಿಗೆ 


NN 
ಗು 


ಜೋಡಿಸಿಕೊಂಡೇ ವಿಧಿಗಳನ್ನು ನಿರ್ಣಯಿಸಿದ್ದಾನೆ. 
ತವಕ್ಕುಲ್‌ ಮಾಡಲು ಆಜ್ಞಾಪಿಸುವುದರ ಜೊತೆಗೆ ಕಾ- 
ರ್ಯಕಾರಣಗಳನ್ನು ಸ್ವೀಕರಿಸಬೇಕೆಂದು ಕೂಡ ಅಲ್ಲಾಹು 
ಅಜ್ಞಾಪಿಸಿದ್ದಾನೆ. ಕಾರ್ಯಕಾರಣಗಳನ್ನು ಸ್ವೀಕರಿಸುವುದು 
ಅಲ್ಲಾಹನ ಆಜ್ಞಾನುಸರಣೆ ಮಾಡುವುದಕ್ಕೆ ಸಮಾನ. 
ಏಕೆಂದರೆ ಅಲ್ಲಾಹು ಹಾಗೆ ಮಾಡಲು ಆಜ್ಞಾಪಿಸಿದ್ದಾನೆ. 
ಕಾರ್ಯಕಾರಣಗಳನ್ನು ಸ್ವೀಕರಿಸುವುದು ಕೈಕಾಲುಗಳ 
ಕೆಲಸವಾಗಿದ್ದರೆ ತವಕ್ಕುಲ್‌ ಹೃದಯದ ಕೆಲಸವಾಗಿದೆ. 
ಏಕೆಂದರೆ ತವಕ್ಕುಲ್‌ ಅಲ್ಲಾಹನಲ್ಲಿರುವ ವಿಶ್ವಾಸವಾಗಿದೆ. 


ಅಲ್ಲಾಹು ಹೇಳುತ್ತಾನೆ: “ಓ ಸತ್ಯವಿಶ್ವಾಸಿಗಳೇ! ನೀವು 
ಎಚ್ಚರವಾಗಿರಿ.” (ಕುರ್‌ಆನ್‌ 471) 


“ಅವರ ವಿರುದ್ಧ ಹೋರಾಡಲು ನಿಮಗೆ ಸಾಧ್ಯವಾಗುವ 
ಎಲ್ಲ ಶಕ್ತಿಗಳನ್ನೂ ಸಿದ್ಧಪಡಿಸಿಕೊಳ್ಳಿರಿ” (ಕುರ್‌ಆನ್‌ 
8:60) 







ತವಕ್ಕುಲ್‌ 13 


“ನಮಾರು್‌ ಮುಗಿದರೆ ಭೂಮಿಯಲ್ಲಿ ಹರಡಿಕೊಳ್ಳಿರಿ 
ಮತ್ತು ಅಲ್ಲಾಹನ ಔದಾರ್ಯದಿಂದ ಜೀವನೋಪಾಯ- 
ವನ್ನುಹುಡುಕಿರಿ” (ಕುರ್‌ಆನ್‌ 62:10) 


ಕೆಲವು ವಿದ್ವಾಂಸರು ಹೇಳುತ್ತಾರೆ: “ಪರಿಶ್ರಮಪ- 
ಡುವುದು, ದುಡಿದು ಸಂಪಾದನೆ ಮಾಡುವುದು, 
ಕಾರ್ಯಕಾರಣಗಳನ್ನು ಸ್ವೀಕರಿಸುವುದು ಇವುಗಳನ್ನು 
ಖಂಡಿಸುವುದು ಸುನ್ನತ್ತನ್ನು ಖಂಡಿಸುವುದಕ್ಕೆ ಸಮಾ- 
ನವಾಗಿದೆ. ತವಕ್ಕುಲನ್ನು ಖಂಡಿಸುವುದು ಈಮಾನನ್ನು 
ಖಂಡಿಸುವುದಕ್ಕೆ ಸಮಾನವಾಗಿದೆ.” 


ಇಮಾಂ ಇಬ್ನ್‌ ರಜಬ್‌ ಅಲ್‌ಹಂಬಲಿ(ರ) ಹೇಳುತ್ತಾರೆ: 
“ಮನುಷ್ಯನು ಮಾಡುವ ಕರ್ಮಗಳನ್ನು ಮೂರು 
ವಿಧಗಳಾಗಿ ವಿಂಗಡಿಸಬಹುದು: 

ಮೊದಲನೆಯದು: ಅಲ್ಲಾಹು ಮನುಷ್ಯರಿಗೆ ಆಜ್ಞಾಪಿಸಿದ 
ಮತ್ತು ನರಕಮುಕ್ತಿ ಹಾಗೂ ಸ್ಪರ್ಗಪ್ರವೇಶಕ್ಕೆ ಕಾರಣವಾಗಿ 


Nl ತುಲ್‌ 14 


ಮಾಡಿದ ಆಜ್ಞಾನುಸರಣೆಯ ಕರ್ಮಗಳು. ಇವುಗಳನ್ನು 
ನಿರ್ವಹಿಸುವುದು ಕಡ್ಡಾಯವಾಗಿದೆ. ಇವುಗಳನ್ನು ನಿರ್ವ- 
ಹಿಸಲು ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡಿ ಅವನಲ್ಲಿ 
ಸಹಾಯ ಬೇಡಬೇಕು. ಏಕೆಂದರೆ ಅಲ್ಲಾಹನಲ್ಲಿಯೇ 
ಹೊರತು ಯಾವುದೇ ಶಕ್ತಿ ಸಾಮರ್ಥ್ಯಗಳಿಲ್ಲ. ಅಲ್ಲಾಹು 
ಬಯಸಿದ್ದು ಉಂಟಾಗುತ್ತದೆ. ಅವನು ಬಯಸದೆ 
ಇರುವುದು ಉಂಟಾಗುವುದಿಲ್ಲ. ಈ ವಿಷಯದಲ್ಲಿ 
ಯಾರಾದರೂ ಕುಂದುಂಟು ಮಾಡಿದರೆ ಇಹಲೋಕ- 
ದಲ್ಲೂ ಪರಲೋಕದಲ್ಲೂ ಅವರು ಶಿಕ್ಷೆಗೆ ಗುರಿಯಾಗು- 
ತ್ತಾರೆ. ಯೂಸುಫ್‌ ಇಬ್ನ್‌ ಅಸ್ಟಾತ್‌(ರ) ಹೇಳುತ್ತಾರೆ: ಒಬ್ಬ 
ವ್ಯಕ್ತಿಯನ್ನು ಕರ್ಮವಲ್ಲದೆ ಇನ್ನೇನೂ ಕಾಪಾಡದಂತಹ 
ಕರ್ಮವನ್ನು ನಿರ್ವಹಿಸು. ಒಬ್ಬ ವ್ಯಕ್ತಿಗೆ ವಿಧಿಸಲ್ಪಟ್ಟದ್ದಲ್ಲದೆ 
ಇನ್ನೇನೂ ಬಾಧಿಸದಂತಹ ತವಕ್ಕುಲ್‌ನಿಂದ ತವಕ್ಕುಲ್‌ 
ಮಾಡು. 


ಎರಡನೆಯದು: ಅಲ್ಲಾಹು ಇಹಲೋಕದಲ್ಲಿ 







ತವಕ್ಕುಲ್‌ 15 


ರೂಢಿಯಾಗಿ ಜಾರಿಗೆ ತಂದಿರುವ ಮತ್ತು ಅನುಸರಿಸಬೇ- 
ಕೆಂದು ಹೇಳಿರುವ ವಿಷಯಗಳು. ಉದಾ: ಹಸಿವಾದರೆ ತಿ- 
ನ್ನುವುದು, ದಾಹವಾದರೆ ಕುಡಿಯುವುದು, ಬಿಸಿಲಿನಿಂದ 
ರಕ್ಷಣೆ ಪಡೆಯಲು ನೆರಳನ್ನು ಹುಡುಕುವುದು, ಚಳಿ 
ಕಾಯಿಸುವುದು ಇತ್ಯಾದಿ. ಈ ಕಾರ್ಯಕಾರಣಗಳನ್ನು 
ಸ್ವೀಕರಿಸುವುದು ಕಡ್ಡಾಯವಾಗಿದೆ. ಈ ಕಾರ್ಯಕಾರ- 
ಣಗಳನ್ನು ಉಪಯೋಗಿಸುವ ಸಾಮರ್ಥ್ಯವಿದ್ದೂ ಸಹ 
ಉಪಯೋಗಿಸದವರು ಶಿಕ್ಷಾರ್ಹರು. 


ಆದರೆ ಅಲ್ಲಾಹು ಅವನ ಕೆಲವು ದಾಸರಿಗೆ ಕಾರ್ಯಕಾ- 
ರಣಗಳನ್ನು ಸ್ವೀಕರಿಸದೆ ಇರುವಂತಹ ಶಕ್ತಿಯನ್ನು ಕೊಡು- 
ತ್ತಾನೆ. ಹೀಗೆ ಅಲ್ಲಾಹು ನೀಡಿದ ಶಕ್ತಿಗೆ ಅನುಸಾರವಾಗಿ 
ಯಾರಾದರೂ ಕರ್ಮವೆಸಗಿದರೆ ಅದರಲ್ಲಿ ದೋಷವಿಲ್ಲ. 
ಉದಾಹರಣೆಗೆ, ಪ್ರವಾದಿ(ಸ) ರವರು ಪ್ರತಿದಿನ ಉಪವಾಸ 
ಆಚರಿಸುತ್ತಿದ್ದರು. ಆದರೆ ಸಹಾಬಿಗಳಿಗೆ ಈ ಶಕ್ತಿಯಿ- 
ರಲಿಲ್ಲ. ಆದ್ದರಿಂದ ಅವರು ಸಹಾಬಿಗಳಿಗೆ ಅದನ್ನು 


2.0 22 ರ 


ವಿರೋಧಿಸಿದರು. ಅವರು ಹೇಳಿದರು: “ನೀವು ನನ್ನಂತೆ 
ಅಲ್ಲ ನನಗೆ ಆಹಾರ ಪಾನೀಯ ನೀಡಲಾಗುತ್ತಿದೆ.” 
ಸಜ್ಜನ ಪೂರ್ವಿಕರಲ್ಲಿ ಅನೇಕ ಮಂದಿಗೆ ಅನ್ನಪಾನೀಯ- 
ಗಳನ್ನು ತೊರೆಯುವ ಶಕ್ತಿಯಿತ್ತು. ಆದರೆ ಇತರರಿಗೆ ಅದು 
ಇರಲಿಲ್ಲ. ಶಕ್ತಿಯಿದ್ದವರು ಅಲ್ಲಾಹನ ಆಜ್ಞಾನುಸರಣೆ 
ಮಾಡಲು ತೊಂದರೆಯಾಗದ ವಿಧದಲ್ಲಿ ಆ ಶಕ್ತಿಯನು- 
ಸಾರ ಕರ್ಮವೆಸಗಿದರೆ ಅದರಲ್ಲಿ ತೊಂದರೆಯಿಲ್ಲ ಆದರೆ 
ಕಡ್ಡಾಯ ಕರ್ಮಗಳನ್ನು ನಿರ್ವಹಿಸಲು ಸುಸ್ತಾಗುವಷ್ಟರ 
ಮಟ್ಟಿಗೆ ದೇಹದಂಡನೆ ಮಾಡುವುದನ್ನು ಇಸ್ಲಾಮ್‌ 
ವಿರೋಧಿಸುತ್ತದೆ. 


ಮೂರನೆಯ ವಿಧ: ಅಲ್ಲಾಹು ಇಹಲೋಕದಲ್ಲಿ 
ರೂಢಿಯಾಗಿ ಜಾರಿಗೆ ತಂದಿರುವ ವಿಷಯಗಳು.” 


ನಂತರ ಅವರು ಹೇಳುತ್ತಾರೆ: “ಇಬ್ನ್‌ ಅಬ್ಬಾಸ್‌(ರ) 
ರಿಂದ ಹೀಗೆ ವರದಿಯಾಗಿದೆ: ಯಮನ್‌ ನಿವಾಸಿಗಳು 
ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ಹಜ್ಜ್‌ಗೆ ತೆರಳುತ್ತಿದ್ದರು. 





ಅವರು ನಾವು ತವಕ್ಕುಲ್‌ ಮಾಡಿದವರು ಎನ್ನುತ್ತಿದ್ದರು. 
ಆದರೆ ಮಕ್ಕಾ ತಲುಪಿದ ನಂತರ ಅವರು ಜನರ 
ಮುಂದೆ ಕೈಚಾಚಿ ಭಿಕ್ಷೆ ಬೇಡುತ್ತಿದ್ದರು. ಆಗ ಅಲ್ಲಾಹು 
ಈ ಆಯತ್ತನ್ನು ಅವತೀರ್ಣಗೊಳಿಸಿದನು: “ನೀವು ಸಿದ್ಧತೆ 
ಮಾಡಿಕೊಳ್ಳಿರಿ. ಸಿದ್ಧತೆಗಳಲ್ಲಿ ಅತ್ಯುತ್ತಮವಾದುದು 
ಅಲ್ಲಾಹನ ಭಯಜಕ್ತಿಯಾಗಿದೆ.” (ಕುರ್‌ಆನ್‌ 2:197) 


ದುಡಿಯಲು ಹೋಗದೆ ಮನೆಯಲ್ಲೇ ಕುಳಿತು ನಾನು 
ಅಲ್ಲಾಹನ ಮೇಲೆ ತವಕ್ಕುಲ್‌ ಮಾಡಿದ್ದೇನೆಂದು ಹೇಳು- 
ವವರ ಬಗ್ಗೆ ಇಮಾಂ ಅಹ್ಮದ್‌(ರ) ರಲ್ಲಿ ವಿಚಾರಿಸಿದಾಗ 
ಅವರು ಹೇಳುತ್ತಾರೆ, “ಅಲ್ಲಾಹನ ಮೇಲೆ ತವಕ್ಕುಲ್‌ 
ಮಾಡುವುದು ಎಲ್ಲರಿಗೂ ಕಡ್ಡಾಯವಾಗಿದೆ. ಆದರೆ 
ಅದರೊಂದಿಗೆ ಅವರು ದುಡಿಯಲೂ ಹೋಗಬೇಕು. 
ಪ್ರವಾದಿಗಳು ಕೂಲಿಗಾಗಿ ಕೆಲಸ ಮಾಡುತ್ತಿದ್ದರು. ಪ್ರವಾ- 
ದಿ(ಸ) ರವರು, ಅಬೂಬಕರ್‌(ರ) ಮತ್ತು ಉಮರ್‌(ರ) 
ಕೂಲಿಗಾಗಿ ದುಡಿಯುತ್ತಿದ್ದರು. ನಾವು ಮನೆಯಲ್ಲಿ 


ಸೈ ಸ ಹ ತ 


ಕೂರೋಣ, ಅಲ್ಲಾಹು ನಮಗೆ ಅನ್ನ ಕೊಡುತ್ತಾನೆಂದು 
ಅವರು ಹೇಳಲಿಲ್ಲ ಅಲ್ಲಾಹು ಹೇಳುತ್ತಾನೆ: “ನೀವು 
ಭೂಮಿಯಲ್ಲಿ ಹರಡಿಕೊಳ್ಳಿರಿ ಮತ್ತು ಅಲ್ಲಾಹನ 
ಔದಾರ್ಯದಿಂದ ಜೀವನೋಪಾಯವನ್ನು ಹುಡುಕಿರಿ.” 
(ಕುರ್‌ಆನ್‌ 62:10 


ಅತ್ತಿರ್ಮಿದಿ ಉದ್ಧರಿಸಿದ ಅನಸ್‌(ರ) ರವರ ಹದೀಸಿನಲ್ಲಿ 
ಹೀಗಿದೆ: ಒಬ್ಬ ವ್ಯಕ್ತಿ ಪ್ರವಾದಿ(ಸ) ರವರ ಬಳಿಗೆ ಬಂದು 
ಕೇಳಿದರು: “ಓ ಅಲ್ಲಾಹನ ಸಂದೇಶವಾಹಕರೇ! ನಾನು 
ಒಂಟೆಯನ್ನು ಕಟ್ಟಿಹಾಕಿ ತವಕ್ಕುಲ್‌ ಮಾಡಬೇಕೇ? 
ಅಥವಾ ಕಟ್ಟಿಹಾಕದೆ ತವಕ್ಕುಲ್‌ ಮಾಡಬೇಕೇ?” 
ಪ್ರವಾದಿ(ಸ) ಹೇಳಿದರು: “ಕಟ್ಟಿಹಾಕಿದ ಬಳಿಕ ತವಕ್ಕುಲ್‌ 


ಮಾಡು.” 


ಅನುಮತಿಸಲಾದ ಕಾರ್ಯಕಾರಣಗಳನ್ನು ಸ್ಟೀಕರಿ- 
ಸುವುದಕ್ಕೆ ತವಕ್ಕುಲ್‌ ವಿರುದ್ಧವಾಗುವುದಿಲ್ಲವೆಂದು 
ಇವುಗಳಿಂದ ತಿಳಿಯಬಹುದು. ಒಮ್ಮೆ ಉಮರ್‌ 


೫1 ಸ [| 


ಇಬ್ನುಲ್‌ ಖತ್ತಾಬ್‌(ರ) ರವರು ಒಂದು ಗುಂಪು 
ಯಮನ್‌ ನಿವಾಸಿಗಳನ್ನು ಕಂಡಾಗ ಅವರೊಂದಿಗೆ 
ಕೇಳಿದರು: “ನೀವು ಯಾರು?” ಅವರು ಹೇಳಿದರು: 
“ನಾವು ಮುತವಕ್ಕಿಲ್‌ಗಳು (ತವಕ್ಕುಲ್‌ ಮಾಡಿದವರು)” 
ಉಮರ್‌(ರ) ಹೇಳಿದರು: “ಅಲ್ಲ! ನೀವು ಮುತಲಕ್ಕಿ- 
ಲ್‌ಗಳು (ಜನರೊಡನೆ ಭಿಕ್ಷೆ ಬೇಡುವವರು). ನಿಜವಾದ 
ಮುತವಕ್ಕಿಲ್‌ (ತವಕ್ಕುಲ್‌ ಮಾಡಿದವರು) ಭೂಮಿಯಲ್ಲಿ 
ಬೀಜವನ್ನು ಬಿತ್ತಿದ ಬಳಿಕ ಅಲ್ಲಾಹನ ಮೇಲೆ ತವಕ್ಕುಲ್‌ 
ಮಾಡುತ್ತಾರೆ.” 





JAMIYATHE AHLE HADEES, MANGALORE 
ಆಂ... ೨ಎ... 





Sponsored by 


UMAR KHATHEEJA 
FOUNDATION 


8722695551 
OOOO 


